w 


ಕರ್ನಾಟಕ ಸ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 3310193) 


ಸದಸ್ಯರ ಹೆಸ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1'ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

: 18.07.2019 

ಈ ಸನ್ಮಾನ್ಯ. ಮುಖ್ಯಮಂತ್ರಿಯವರು 


ಕ್ರ ಪ್ರಶ್ನೆ ಉತ್ತರ 
ಸಂ. ' 
ಅ.1 ರಾಜ್ಯದೆ ಐಎಎಸ್‌. ಮತ್ತು ಹೌದು. 


ಐಪಿಎಸ್‌.. ಅಧಿಕಾರಿಗಳ 
:] ಮೇಲೆ ಅಕ್ರಮ ಆಸ್ತಿ 
pr 


ಹೊಂದಿದ ಮತ್ತು ಲಂಚ 
ಪಡೆದ ಆರೋಪಗಳಿವೆ: 
(ವಿವರ ನೀಡುವುದು) 


ಐ.ಎ.ಎಸ್‌. ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ. 


ಅಕಮ ಆಸಿ ಪ್ರಕರಣ: 
ಶ್ರ. ಕಪಿಲ್‌: ಮೋಹನ್‌, ಭಾ.ಆ.ಸೇ; ಇವರ 
ವಿರುದ್ಧ' ಬೆಂಗಳೂರು" ನಗರ . ಲೋಕಾಯುಕ್ತ 
ಹೊಲೀಸ್‌ ಠಾಣೆಯಲ್ಲಿ ದಾಖಲಾಗಿರುವ 
ಮೊಕದ್ದಮೆ ಸಂಖ್ಯೆ 64/2015 ರ ತನಿಖೆ 
ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ “ಬ್ರ” ಅಂತಿಮ 
ವರದಿಯನ್ನು ಸಲ್ಲಿಸ ಲಾಗಿರುತ್ತದೆ "ಮಂದು ದಿನಾಂಕ: 
14.06.2019 ರ ಪತ್ರದಲ್ಲಿ” ಅಪರ ಪೊಲೀಸ್‌ 
ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ 
ಇವರು ಸರ್ಕಾರಕ್ಕೆ ತಿಳಿಸಿರುತ್ತಾರೆ. 


ಲಂಚ ಪ್ರಕರಣ: 


ಶ್ರೀ ಗಂಗಾ ರಾಮ್‌ ಬಡೇರಿಯಾ, ಭಾ.ಆ.ಸೇ. 
ಕರ್ನಾಟಕ ರಾಜ್ಯ ಗಣಿ ಮತ್ತು ಭೂ ವಿಜಾನ' 
ಇಲಾಖೆಯಲ್ಲಿ ಆಯುಕ್ತರು/ ನಿರ್ದೇಶಕರಾಗಿ ! 
ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ. ಅಕ್ರಮ 
ಗಣಿಗಾರಿಕೆಗೆ ಸಂಬಂಧಿಸಿದಂತೆ . ಲೋಕಾಯುಕ್ತ 
ದಾಖಲಿಸಿಕೊಂಡಿರುವ ಮೊಕದ್ದಮೆ ಸಂಖ್ಯೆ 
10/2015 ರಲ್ಲಿ ಹಾಗೂ 17/2014 ರ ಪ್ರಕರಣದ 
ತನಿಖೆಯು ಪ್ರಗತಿಯಲ್ಲಿರುತ್ತದೆ. 


ಶ್ರೀ. ಜಿಎಂ. ನನಹತರ್‌ 'ಭಾಆಸ'ಇವರೆ 
ವಿರುದ್ದ ಐಎಂಎ ಬಹುಕೋಟಿ ವಂಚನೆ ಹಗರಣಕ್ಕೆ 
| ಸಂಬಂಧಿಸಿದಂತೆ ಕಮರ್ಷಿಯಲ್‌ ಸ್ಪಿಟ್‌ ಫೊಲೀಸ್‌ 
ಠಾಣೆಯಲ್ಲಿ ದಾಖಲಾಗಿರುವ ಪರಣ ಸಂಖ್ಯೆ. 
73/2019 ವು ತನಿಖಾ ಹಂತದಲ್ಲಿರುತ್ತದೆ. 


ಐ.ಪಿ . ಅಧಿಕಾರಿಗಳಗೆ ಸಂಬಂಧಿಸಿದಂತೆ: 


ಅಕ್ರಮ ಆಸ್ತಿ ಪ್ರಕರಣ 


1) ಶ್ರೀ ಎಂಸಿನಾರಾಯಣ ಗೌಡ. ಐಪಿಎಸ್‌ 
(ನಿವೃತ್ತ) ಹಿಂದಿನ ಐಜಿಪಿ ಅರಣ್ಯ ಘಟಕ. 
ಚೆಂಗಳೂರು ಇವರ ವಿರುದ್ಧ ದಾಖಲಾಗಿದ್ದ 
ಅಕ್ರಮ ಆಸ್ತಿ ಹೊಂದಿರುವ "ಪ್ರಕರಣದ 
ಮೊಕದ್ದಮೆ ಸಂಖ್ಯೆ 7/2009 ರಲ್ಲಿ 
ಲೋಕಾಯುಕ್ತವು ಪ್ರಕರಣ 
ದಾಖಲಿಸಿಕೊಂಡಿದ್ದು. ವಿಚಾರಣ 
ನ್ಯಾಯಾಲಯದ ಆದೇಶದ ಏರುದ್ಧೆ. ಉಚ್ಛ 
ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಂಖ್ಯೆ 
427/2016 ರನ್ನು ಸಲ್ಲಿಸಲಾಗಿದ್ದು. 
ಮುಂದಿನ ೬ ಬೆಳವಣಿಗೆಯನ್ನು 
ವಿರೀಕ್ಷಿಸ ಗಿದೆ. 


. 2) ಶ್ರೀ ಡಿ.ಸಿ. ರಾಜಪ್ಪ, ಐಪಿಎಸ್‌ (ನಿವೃತ್ತು:- 
ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ 
ಆರೋಪದ ಮೇಲೆ ಲೋಕಾಯುಕ್ತ ಸಂಸ್ಥೆ 
ದಾಳಿ ನಡೆಸಿ. ಪ್ರಕರಣ ಸಂಖ್ಯೆ: 
6/2008ಅನ್ನು ದಾಖಲಿಸಿರುತದೆ. ಕೇಂದ್ರ 
ಗೃಹ ಮಂತ್ರಾಲಯವು ದಿನಾಂಕ 
9/2/2018 ರಂದು ಅಧಿಕಾರಿಯವರ 
ವಿರುದ್ಧ ಅಭಿಯೋಜನಾ ಮಂಜೂರಾತಿಗೆ 
ಆದೇಶ ಹೊರಡಿಸಿದೆ. ಲೋಕಾಯುಕ್ತದಿಂದ 
ಮುಂದಿನ ಬೆಳವಣಿಗೆಯನ್ನು - 
ನಿರೀಕ್ಷಿಸಲಾಗಿದೆ. 


ಲಂಚೆ'ಪಕರಣ 


1. ಶ್ರೀ ಬಿ. ಶ್ರೀಕಂಠಪ್ವ್ತ ಐಪಿಎಸ್‌ (ನಿವೃತ್ತು:- 


ಇವರು ಈ ಹಿಂದೆ ಎಸ್‌ಪಿ, ಚಾಮರಾಜನಗರ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಸಂದರ್ಭದಲ್ಲಿ ಲಂಚದ .ಹಣ ಸ್ವೀಕರಿಸಿದ್ದರ 
ಮೇರೆಗೆ ಮೊಕದ್ದಮೆ ಸಂಖ್ಯೆ 02/2008ಅನ್ನು 


" ದಾಖಲಿಸಲ್ಫಾಗಿದೆ. ಮಾನ್ಯ: ವಿಶೇಷ. ಸತ್ರ 


ನ್ಯಾಯಾಲಯ, ಮೈಸೂರು ಇವರ ದಿನಾಂಕ: 
21.06.2016ರ ಆದೇಶದಲ್ಲಿ ಆಪಾದಿತರನ್ನು [| 
ಆರೋಪ ಮುಕ್ತಗೊಳಿಸಲಾಗಿದೆ. ಈ ತೀರ್ಪಿನ 
ಮೇಲೆ ಮಾನ್ಯ ಕರ್ನಾಟಕ ಉಚ್ಛ 
ನ್ಯಾಯಾಲಯದಲ್ಲಿ ಲೋಕಾಯುಕ್ತ ವತಿಯಿಂದ 
ಮೇಲ್ಮನವಿ ಮಿನಲ್‌ ಅಪೀಲು 
ಸಂಖ್ಯೆ:2151/2016 ಅನ್ನು ಸಲ್ಲಿಸಲಾಗಿದ್ದು, 
ಮುಂದಿನ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ. 


2. ಶ್ರೀ ಕೆ.ಪಿ. ಪುಟ್ಟಸ್ಟಾಮಿ, ಐಪಿಎಸ್‌ (ನಿವೃತ್ತ):- 


ಇವರು. ಈ ಹಿಂದೆ ಎಸ್‌ಪಿ, ಕೋಲಾರ ಜಿಲ್ಲೆ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ | 
ಲಂಚದ ಹಣವನ್ನು ಸ್ಟೀಕರಿಸುತ್ತಿದ್ದ 
ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದು, 
ಲೋಕಾಯುಕ್ತದಲ್ಲಿ ಮೊಕದ್ದಮೆ . ಸಂಖ್ಯೆ: 
75/2009 ಪ್ರಕರಣ ದಾಖಲಾಗಿದೆ. ಮಾನ್ಯ 
ವಿಶೇಷ ಸತ್ರ ನ್ಯಾಯಾಲಯ, ಕೋಲಾರ 
ಇವರ ದಿನಾಂಕ: 27.03.2017ರ ಆದೇಶದಲ್ಲಿ 
ಆರೋಪ ಮುಕ್ತಗೊಳಿಸಿದ್ದು, ನ್ಯಾಯಾಲಯದ |" 
. ಈ ತೀರ್ಪಿನ ಮೇಲೆ ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು 
ಸಲ್ಲಿಸಲು ದಿನಾಂಕ: 14.09.2017ರಲ್ಲಿ 
ಒಳಾಡಳಿತ ಇಲಾಖೆಯು ಅನುಮತಿಯನ್ನು 
ನೀಡಿದೆ. ಮುಂದಿನ ಬೆಳವಣಿಗೆಯನ್ನು | 
ನಿರೀಕ್ಷಿಸಲಾಗಿದೆ. - 


4 


ರಾಜ್ಯದೆ' ಎಷ್ಟು `'ಐಎಎಸ್‌ 
ಮತ್ತು ಐಪಿಎಸ್‌ 
ಅಧಿಕಾರಿಗಳ ಮೇಲೆ 


ಕ್ರಿಮಿನಲ್‌ ಪ್ರಕರಣಗಳು 


ದಾಖಲಾಗಿವೆ: ಪುಸ್ತುತ 
ಅವು ಯಾವು 


| ಹಂತದಲ್ಲಿವೆ: 


ನನ್‌ ಇದಾಗಿ ಸಬಂಧ 


ಶ್ರೀ ಗಂಗಾ ರಾಮ್‌ ಬಡೇರಿಯಾ, ಭಾ.ಆ.ಸೇ. 


ಕರ್ನಾಟಕ 'ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ 
ಇಲಾಖೆಯಲ್ಲಿ ಆಯುಕ್ತರು/ ನಿರ್ದೇಶಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ, ಅಕ್ರಮ 
ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತ 
ದಾಖಲಿಸಿಕೊಂಡ್ಗಿರುವ ಮೊಕದ್ದಮೆ ಸಂಖ್ಯೆ 
10/2015 ರಲ್ಲಿ ಹಾಗೂ 17/2014 ರ ಪ್ರಕರಣದ 
ತನಿಖೆಯು ಪ್ರಗತಿಯಲ್ಲಿರುತ್ತದೆ. 


.| ಶ್ರೀ. ಬಿ.ಎಂ. ವಿಜಯಶಂಕರ್‌, ಭಾ.ಆ.ಸೇ. ಇವರ 


ವಿರುದ ಐಎಂಎ ಬಹುಕೋಟಿ ವಂಚನೆ ಹಗರಣಕ್ಕೆ 
ಸಂಬಂಧಿಸಿದಂತೆ ಕಮರ್ಷಿಯಲ್‌ ಸ್ಪಿಟ್‌ ಪೊಲೀಸ್‌ 
ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ 
73/209 ವು ತನಿಖಾ ಹಂತದಲ್ಲಿರುತ್ತದೆ. 


ಐಪಿಎಸ್‌ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ: 


ಈ ಕೆಳಕಂಡ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ 
ನಿಗ್ರಹ ದಳ, ಬೆಂಗಳೂರು ನಗರ ಪೊಲೀಸ್‌ ಠಾಣೆ, 
ಬೆಂಗಳೂರು ಇಲ್ಲಿ ನ್ಯಾಯಾಲಯದ. ನಿರ್ದೇಶನದ 


1988 ಮತ್ತು 415, 420, 464 ಜೊತೆಗೆ 34 
ಐಪಿಸಿ ಅಡಿ ಪ್ರಕರಣ ದಾಖಲಾಗಿರುತ್ತದೆ. 


1. ಶ್ರೀ ರಾಘವೇಂದ್ರ ಹೆಚ್‌. . ಔರಾದ್‌ಕರ್‌, 
ಐಪಿಎಸ್‌. (ೆಎನ್‌-1987). 
2. ಶ್ರೀ ಟಿ.ಆರ್‌. ಸುರೇಶ್‌, ಐಪಿಎಸ್‌. (ಕೆಎನ್‌- 
' 2003). 


ಪ್ರಕರಣದಲ್ಲಿ ಅಂತಿಮ ವರದಿಯನ್ನು 
ನ್ಯಾಯಾಲಯಕ್ಕೆ ಭ್ರಷ್ಟಾಚಾರ ನಿಗ್ರಹ ದಳದಿಂದ 
ಸಲ್ಲಿಸಬೇಕಿರುತ್ತದೆ 


ಮೇಲೆ ಕಲಂ 7, 89,10, 3 &15 ಪಿಸಿ ಆಕ್ಸ್‌| 


5 


ನಷ 'ಗಂಡ್ರ ಸರ್ಕರ ಇತ್ತೀಚಿಗೆ ಅಂಚ ಪ 


| ನಿವೃತ್ತಿಯ ಮೇಲೆ ಕಳುಹಿಸುವ. ಕುರಿತು 


ಹಾಗೂ ಆದಾಯಕ್ಕಿಂತ “ಹೆಚ್ಚಿನ ಆಸ್ತಿ 
ಹೊಂದಿದ ಆರೋಪ ಇರುವ ಐಎಎಸ್‌ 
ಹಾಗೂ ಐಪಿಎಸ್‌. ಅಧಿಕಾರಿಗಳನ್ನು 
ಕಡ್ಡಾಯ ನಿವೃತ್ತಿಯ ಮೇಲೆ ಕಳುಹಿಸಿದಂತೆ 
ರಾಜ್ಯ ಸರ್ಕಾರವು ಲಂಚ ಪಡೆದ ಹಾಗೂ 
ಆಧಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ್ದ 
ಆರೋಪ ಇರುವ ಐಎಎಸ್‌ ಮತ್ತು 


ಐಪಿಎಸ್‌. ಅಧಿಕಾರಿಗಳನ್ನು ಕಡ್ಡಾಯ 


ಸರ್ಕಾರದ ನಿಲುವೇನು?: 


ಸವರ ನಷಹಮನವ್ರ ಇಡ] 


ಸರ್ಕಾರದ 
ಒಳಪಟ್ಟಿರುತ್ತದೆ. 


POS NO 


ವ್ಯಾಪ್ತಿಗೆ 


(ಹೆಚ್‌.ಡಿ.ಸುಮಾರಸ್ವಾಮಿ) 


W 


ಮುಖ್ಯಮಂತ್ರಿ. 


